ಶಿರಸಿ ತಾಲೂಕಿನ ಐತಿಹಾಸಿಕ ಆಕರಗಳು 


ಓಂ 


ಉತ್ತರಕನ್ನಡ ಜಿಲ್ಲೆಯ ಹನ್ನೊಂದು! ತಾಲೂಕು ಕೃಷಿ ಮತ್ತು ಶಿಕ್ಷಣ ಇವುಗಳ ಕೇಂದ್ರವಾಗಿದೆ. ಆದರೆ 
ಗಳಲ್ಲೊಂದಾದ ಶಿರಸಿ ತಾಲೂಕು, ಇಂದು ಹದಿನಾರು2 ಶಿರಸಿಗೆ ಹೇಳಿಕೊಳ್ಳುವಂಥ ಪ್ರಾಚೀನ ಇತಿಹಾಸವಿಲ್ಲ. 
ಮಂಡಲ ಪಂಚಾಯತಗಳನ್ನೊಳಗೊಂಡಿದೆ. ಘಟ್ಟದ ಸಿದ್ದಾಪುರ ತಾಲೂಕಿನ ತಮಡಿ ಕಲ್ಲಾಳದಲ್ಲಿ ದೊರೆತ 
ಮೇಲಿನ ಮಲೆನಾಡಿನಲ್ಲಿ ಪಸರಿಸಿಕೊಂಡಿರುವ ಶಿರಸಿ ವೀರಗಲ್ಲಿನ ಮೇಲೆ ಕೆತ್ತಿದ ಶಾಸನದಲ್ಲಿ* "ಸಿರಿಸೆ' ಎಂದು 
ತಾಲೂಕು ಜಿಲ್ಲೆಯ ಪೂರ್ವಭಾಗದಲ್ಲಿದ್ದು, ಸುಮಾರು ಕಾಣಿಸಲಾಗಿದ್ದು, ಅಲ್ಲಿ ಯುದ್ಧ ಜರುಗಿತು ಎಂದು 
೧೩೨೧.೧೬ ಚ.ಕಿ.ಮೀ. ವಿಸ್ತಾರವಾಗಿದೆ. ಶಿರಸಿ ಉಲ್ಲೇಖಿಸಲಾಗಿದೆ. ಕ್ರಿ.ಶ... ೧೮೦೦-೧೮೦೧ರಲ್ಲಿ 
ತಾಲೂಕು ಸಮುದ್ರ ಪಾತಳಿಗಿಂತ ಸುಮಾರು ೨೫೦೦ ಈಗಿನ ಉತ್ತರಕನ್ನಡ ಜಿಲ್ಲೆಯಲ್ಲಿ ಪ್ರವಾಸ ಕೈಗೊಂಡಿದ್ದ 
ಅಡಿಗಳಷ್ಟು ಎತ್ತರದಲ್ಲಿದೆ. ಬುಕಾನನ್‌ನು,* "ಸೆರ್ಸಿ' ಒಂದು ಸಣ್ಣ ಹಳ್ಳಿ ; ಆದರೆ 
ಆದು ಸೋಂದಾದ ಶಹಶೀಲ್ದಾರನಿರುವ ಸ್ಥಳ ಎಂದು 

ಶಿರಸಿಯು ಇಂದು ಉತ್ತರಕನ್ನಡ ಜಿಲ್ಲೆಯಲ್ಲಿಯೇ ಉಲ್ಲೇಖಿಸಿದ್ದಾನೆ. ೧೮೫೯ರಲ್ಲಿ. ಸೋಂದಾದಿಂದ 
ಒಂದು ಪ್ರಮುಖ ವ್ಯಾಪಾರ, ವಾಣಿಜ್ಯ, ಉದ್ಯಮ, ಶಿರಸಿಗೆ ತಾಲೂಕು ಸ್ಥಳವನ್ನು ಸ್ಥಳಾಂತರಿಸಲಾಯಿತು. 


ತ ಸ ಸಣ್ಣದು ದು ಹಿ ಸ್ತ ಹ 
ಭಟಕಳ, ಹೊನ್ನಾ ವರ, ಕುಮಟಾ, ಆಂಕೋಲಾ ಮತ್ತು ಕಾರವಾರ, ಇವು ಐದು ಘಟ್ಟದ ಕೆಳಗಿನ ತಾಲೂಕುಗಳು. ಸಿರಸ್ಕಿ 
ಇಷ ಎ 
ಸಿದ್ದಾಪುರ ಮುಂಡಗೋಡು, ಯಲ್ಲಾ ಪುರ, ಹಳಿಯಾಳ ವ 
ತಾಲೂಕುಗಳು. 
ಬನವಾಸಿ. ಗುಡ್ಡ ಪುರ್ಮ ಸುಗಾವ್ಮ್ಕ, ಬದನೆಗೋಡು, 
ಇ ಬ ಸ ಣ್ಯ ನೆ ೯ ಹ ರ ಸ ಅಸರ ಲಲ್ಸ್‌್ಸ್ಪಬ58 ಹ ತು 
ಸಾಲ್ಪಣ್ಮಿ ವಾನಳ್ಳಿ, ಶಿವಳ್ಳಿ, ಸಂಪಖಂಡ, ನೆಗ್ಗು, ಕಾನಗೋಡ್ಕು ದೇವನಳ್ಳೆ. ಮಂಡಳ ಪಂಜಾಯತ ಬರುವ ಪೂರ್ವದಲ್ಲಿ 
ಚ ಕ 
ಸ ಸ ನ ನ ಎಸ ಹರರ ರೊಡ ವ 
ಶಿರಸ್ಕಿ ತಾಲೂಕಿನಲ್ಲಿಯ ಹೋಬಳಿಗಳ ಸಂಖ್ಯೆ ೪. ಗ್ರಾಮಗಳ ಸಂಖ್ಯೆ ೨೨೬ ಹಾಗೂ ೩೨ ಗ್ರಾಮ ಪಂಚಾಯತುಗಳು. 
2 
ದೀರಗಲಿನ ರಾ ಫಾ ಶಿಧಿ: ಡಿಸಿ ಬರ್‌ ೨೬ ರಾಣ ದ್‌ೆ ಹೃರಿಕ್ಷಶಿ ೧ಷ€2 ಉದಾ ದಿದ್‌ ಪನಿ.ಜಾ ೯ಸಿರವನು 
ದೀರಗಲ್ಲಿನ ಶಾಸನದ ತಿಥಿ : ಡಿಸೆಂಬರ್‌ ೨ (1 ುರುವಾರ), ೦೦೭೨, ಚಟ್ಟಿಯ ದೇವನ: ಪನ್ನಿರ್ಚ್ಚಾಸಿರವನ್ನು 
ಬು ಘಃ ` ಒ. 
2 ಇತರಾ ರಾು ವಡ 2 ದ್ಯಾ ದಷ್ಟ ಷೆ 
ಆಳುತ್ತಿದ್ದ ಮತ್ತು ಅದೇ ಕಾಲದಲ್ಲಿ, ಅದೇ ನಾಡನ್ನು ಅತೆನ ತಮ್ಹ ಶ್ಲೈಲಪದೇವನು ದ್ದ ಎಂದು ನಮೂದಿಸ 
ಇಂ ಪಡು ಣೌ ಜ್ಜ ಈ/ ಲ್ರು ದ ಗಾ ತ 
ಲಾಗಿದೆ. ಅಣ್ಣ -ತಮ್ಮಂದಿರಲ್ಲಿಯ ವೈೈಷಮ್ಮವೇ ಕಾಳಗಕ್ಕೆ ಕಾರಣ ಎಂಬುದು ಸುಸ್ಪಷ್ಟ. 
ಡಿ ನ ಅ್ರ್‌್‌ನ ಪ್ರ್‌ ೯ ಖ್‌ 
ಶಿ.ಶ, ೧೭೬೨ರ ವ ಪದವೀಧರನಾದನು. 
ಯಾ 
ಸಮು ಹಟ್‌ ಗಯಾ ದಜ ಮರಣದ ಕ್‌ 
೧೭೯೪ರಲಿ ಸರ್ಜನ್‌ ಆಗಿ ಈಸ್ಟ್‌ ಇಂಡಿಯಾ ಕಂಪನಿಯಲ್ಲಿ ನೇಮಕಗೊಂಡನು. ಟೀಪೂಸುಲ್ತ್ವಾ ನನ ಮರಣದ ನಂತರ. 
ಹೆ ಎ. 
ಕಂಪನಿಯು ಹೊಸದಾಗಿ ಪಡೆದ ಮೈಸೂರು ಹಾಗೂ ಮಲಜಾರ ಪ್ರದೇಶಗಳಲ್ಲಿ ಪ್ರವಾಸ ಕೈಗೊಂಡು ಅಲ್ಲಿಯ ವೃತ್ತಾಂತವನ್ನು 
ಲ ನ 


ತ ಾ್ಯ್‌ಾ್‌್‌ ಎಪಿ ಹ್‌ 
ಅರುಪಲಾ ೧೮೦೦ರಲ್ಲಿ ಗವರ್ನರ್‌ ಜನರಲ್‌ ವೆಲ್ಫೆಸ್ಸಿಯು ಡಾಟ 


1೯೦೬೨1 1116 710೦8/1087 28: ೦8 (0878೩' ಎಂಬುದರಲ್ಲಿ ಡಾ| ಬುಕಾನನ್‌ ವೃಶ್ತಾಂತವನ್ನೆಲ್ಲ 


ಕಷ 
ಒಸಿ 


ನನ್‌ನು ೧೮೨೯ರಲ್ಲಿ, ತನ್ನ ೬೭ನೇ ವಯಸ್ಸಿನಲ್ಲಿ ಮೃತನಾದ 


ಪತ್ರೆ ಬುವಾ ಎಂಬಾಸೆ 
ಫ್ರಾನ್ಸಿಸ್‌ ಬುಕಾನನ್‌ನನ್ನು ನೇಮಿಸಿದನ್ನು. 300200) 
೦ 
ವಷ 
೧೨೨೬ 
ಇತಿಹಾಸ ದರ್ಶನ 


ಅಂದರೆ, ಶಿರಸಿ ಒಂದು ತಾಲೂಕಾಗಿ ಮತ್ತು ನಗರವಾಗಿ 
ಬೆಳೆಯಲು ಪ್ರಾರಂಭವಾಗಿದ್ದು ಹತ್ತೊಂಬತ್ತನೆಯ ಶತ 
ಮಾನದಿಂದೀಜಚೆಗೆಂದೇ ಹೇಳಬೇಕು. ಶಿರಸಿಗೆ ಐತಿಹಾಸಿಕ 
ಮಹ ಭು ಅಷ್ಟೊಂದಿಲ್ಲದಿದ್ದರೂ, ಈಗಿನ ಶಿರಸಿ 

ೂಕಿನಲ್ರಿರುವ ಬನವಾಸಿ “ಹಾಗೂ ಸ್ವಾದಿ ಪ್ರದೇಶ 
ಳು ಕರ್ನಾಟಕದ ಪ್ರಸಿದ್ದ ಐತಿಹಾಸಿಕ ಸ್ಹಳಗಳು. 

ಆ 

ಹೀಗಾಗಿ, ಮೊದಲೊಮ್ಮೆ ಬನವಾಸಿ ಹಾಗೂ ಸ್ಟಾದಿ 
ರಾಜ್ಯಗಳಲ್ಲಿಯ ಒಂದು ಭಾಗವೆನಿಸಿದ ಶಿರಸಿಗೆ ಸ _ತಂತ್ರ 
ಸ್ಥಾನ ದೊರಕಿದ್ದು ಬ್ರಿಟಿಷರ ಆಧಿಪತ್ಯದಲ್ಲಿ, ಕರ್ನಾ 
ಹಾಸ ಪ್ರಾ ರಂಭವಾಗಿದ್ದು ಕದಂಬ 


ಇತ್ರಿ 
ೇಂದ್ರವಾ ಇದ ಬನವಾಸಿಯಿಂದ ಸು 


ಶಿರಸಿ ತಾಲೂಕಿನ ಐತಿಹಾಸಿಕ ಘಟನೆಗಳ ಸಿಂಹಾ 
ವಲೋಕನದಿಂದ ಗಮನಿಸಬೇಕಾದ ಮುಖ್ಯ ಅಂಶವೆಂದರೆ 
ಈ ತಾಲೂಕಿನಲ್ಲಿಯ ಪ್ರದೇಶಗಳು ಬೇರೆ ಬೇರೆ ಕಾಲ 
ಗಳಲ್ಲಿ ಬೇರೆ. ಬೇರೆ. ಅರಸು ಮನೆತನಗಳ ಆಧಿ 


ದವರೆಗೆ ಶಾತವಾಹನರ 'ಶಾಖೆಯವರಾದ ಚುಟು ವಂಶ 
ಜರು ಆಳಿದ ನಂತರ ಬನವಾಸಿ ಪ್ರದೇಶವು ಕಂಚಿ 

ಪಲ್ಲವರಿಂದ ಆಳಲ್ಪಟ್ಟಿತು. 
ವನ್ನು ಸ್ಥಾಪಿಸಿದವರೆಂದರೆ ಕದಂಬರು. ಬನವಾಸಿ 
ಕದಂಬರ ಆಳ್ವಿಕೆ ಕ್ರಿ. ಶ. ಮೂರನೇ ಶತಮಾನದಿಂದ 
ಆರನೇ ಶತಮಾನದವರೆಗೆ, :- ಬನವಾಸಿ ಕದಂಬರನ್ನು 


ನಂತರದಲ್ಲಿ, ಚಕ್ರಾಧಿಪತೃ 


ಬಾದಾಮಿ ಚಾಲುಕ್ಕರು ಸೋಲಿಸಿ, ಈ ನಾಡನ್ನು ತಮ್ಮ 


ಆಧೀನದಲ್ಲಿರಿ ರಿಸಿಕೊಂಡರು. ಮಂಗಳೂರಿನ ಆಳುಪರನ್ನು 
ಸಃ ಪುಲಿಕೇಶಿಯು ಬನವಾಸಿ 


ಾರ್ಯಿಾದ ಶ್‌ 


ಎ2 ಲಾಲ 
ಪರಾಭವಗೂಳಿಸಿದ 


ಮಂಡಲವನ್ನು ಲು ಆಳುಪರನ್ನು ನಿಯಮಿಸಿದನು. 
ಮುಂದೆ, ಚತತ ಹ ಜಿಲ್ಲೆಯ ಬಹು ಭಾಗವನ್ನು 
ವ್ಯಾಪಿಸಿದ್ದ ಬನವಾಸಿ. ೧೨,೦೦೦ ಪ್ರಾಂತವನ್ನು 
ರಾಷ್ಟ್ರ ಕೂಟರು ವಶಪಡಿಸಿಕೊಂಡು ತಮ್ಮ ಆಡಳಿತವನ್ನು 


ವಿಸ್ತ 'ರಿಸಿದರು. ಹತ್ತು. ಹನ್ನೊಂದು ಮತ್ತು ಹನ್ನೆರಡನೇ 


ಶತಮಾನದ ಶಿರಸಿ ತಾಲೂಕಿನಲ್ಲಿ ದೊರೆತ ಹಾನಗಲ್ಲಿನ 


ಎ 


ಇತಿಹಾಸ ದರ್ಶನ 
26 


ಕದಂಬರ ಮತ್ತು ಕಲ್ಯಾಣ ಚಾಲುಕ್ಕರ ಶಾಸನಗಳು ಅವರ 
ಪ ಪ್ರಭುತ್ವ ವನ್ನು ಸೂಚಿಸುತ್ತ ವೆ. ಹದಿನಾಲ್ಕ ನೇ ಶತಮಾನದ 
ಮಧ್ಯ ಜನ ಹದಿನಾರನೇ ಶತಮಾನದ ಮಧ್ಯದವರೆಗೆ, 
ವಿಜಯನಗರ (ವಿದ್ಯಾನಗರ) ಸಮ್ರಾಟರ ವರಕಾಂಡಲಿಕ 
ರಾದ ಸೋಂದಾದ ನಾಯಕರು ಶಿರಸಿ ತಾಲೂಕಿನಲ್ಲಿ, 
ವಿಶೇಷ ಅಧಿಕಾರ ಹೊಂದಿ ತಾರಾಂ ಆಳಿದರು, 
ಈ ಪ್ರದೇಶವನ್ನು ನಾಯಕರು ಸು, , ೧೪೦೦ರಿಂದ 
೧೭೬೪ ರವರೆಗೆ ಆಳಿದರು. ಸಜ ಕಕ್ಕ ಹದಿ 
ನೆಂಟನೇ ಶತಮಾನಗಳಲ್ಲಿ ವಿಜಾಪುರದ ಸುಲ್ತಾನರು, 
ಮರಾಠರು ಹಾಗೂ ಮೊಘಲರು ಉತ್ತರಕನ್ನಡ ಜಿಲ್ಲೆಯ. 
ಬಹು ಭಾಗಗಳನ್ನು ತಮ್ಮ ಅಂಕಿತದಲ್ಲಿರಿಸಿಕೊಂಡರು. 
೧೭೬೩ ರಲ್ಲಿ ಮೈಸೂರಿನ ಹೈದರ್‌ಅಲಿ ಸೋದೆಯನ್ನು 
ವಶಪಡಿಸಿಕೊಂಡನು. ೧೭೯೯ ರಲ್ಲಿ ಜರುಗಿದ ನಾಲ್ಕನೇ 
ಆಂಗ್ಲ - ಮೈಸೂರು ಯುದ್ಧದಲ್ಲಿ ಟೀಪೂಸುಲ್ತಾನನಂ 
ಮರಣ ಹೊಂದಿದ ನಂತರ, ಉತ್ತರಕನ್ನಡ ಜಿಲ್ಲೆಯನ್ನು 
ಮದ್ರಾಸ್‌ ಪ್ರಾಂತ್ಯಕ್ಕೆ ಸೇರಿಸಲಾಯಿತು. ೧೮೬೨ರಲ್ಲಿ 
ಆಂಗ್ಲರು. ಉತ್ತರಕನ್ನಡ ಜಿಲ್ಲೆಯನ್ನು ಮುಂಬಯಿ 
ಪ್ಪಾ ್ರಂತಕ್ಕೆ ಸೇರಿಸಿದರು. ಭಾಷಾವಾರು ಪ್ರಾಂತ ರಚನೆ. 
ಯನ್ವಯ ೧೯೫೬ ರಲ್ಲಿ ಮೈಸೂರು ರಾಜ್ಯವು ಅಸ್ತಿತ್ವಕ್ಕೆ 
ಬಂದಾಗ ಮುಂಬಯಿ ಪ್ರಾಂತದಲ್ಲಿ ವಿಲೀನಗೊಂಡ 
ವಿಜಾಪುರ, ಬೆಳಗಾವಿ, ಭಾರವಾಡ ಮತ್ತು ಉತ್ತರ 
ಕನ್ನಡ ಜಿಲ್ಲೆಗಳನ್ನು ಮೈಸೂರು ರಾಜ್ಯಕ್ಕೆ ಸೇರಿಸ 
ಲಾಯಿತು. ೧೯೭೭ರಲ್ಲಿ "ನಾರ್ತ್‌ಕೆನರಾ' ಎಂಬ ಹೆಸರಿನ 
ಬದಲಾಗಿ `ಉತ್ತರಕನ್ನಡ' ಎಂದು ಹೆಸರಿಸಲಾಯಿತು, 
ಶಿರಸಿ. ತಾಲೂಕಿನ ಪ್ರದೇಶಗಳು ಕಾಲ ಕಾಲಕ್ಕೆ 
ಬೇರೆ ಬೇರೆ ಅರಸುಗಳ ಆಡಳಿತಕ್ಕೆ ಒಳಪಟ್ಟಿದ್ದರಿಂದ, 
ಗಡಿ ವಿಷಯದಲ್ಲಿಯೂ ಪ್ರಸರಣ - ಆಕುಂಚನ ಹೊಂದಿ 
ದ್ದನ್ನು ಗಮನಿಸಬಹುದು. ತಾಲೂಕಿನ ಓಳ ಹಾಗೂ 
ಹೊರವಲಯಗಳಲ್ಲಿ ವಿಪುಲವಾಗಿ ದೊರೆತ ಹಾಗೂ 
ಕಂಡುಬಂದ ಶಿಲಾಶಾಸನ, ತಾಮ್ರಶಾಸನ, ಕೋಟೆ, 
ದೇವಸ್ಥಾನ, ಮಠ. ಬೌದ್ಧ ಚೆ ೈತ್ಯಾಲಯ, ಜೈ ಜೈನ ಬಸದಿ 
ಮಸೀದೆ, ಇಗರ್ಜಿ, ತಟಾಕ, “ವೀರಗಲ್ಲು, ಮಹಾಸತಿ 
ಕಲ್ಲು, ನಾಣ್ಯ, ತಾಳೆಗರಿ, ವಿದೇಶೀ ಪ್ರವಾಸಿಗಳ ಕಥನ, 
ಕಾಗದ ಪತ್ರ, ೬೪೧.. ಮತ್ತು ಐತಿಹ್ಯಗಳು. 
ಮಹತ್ವದ ಇತಿಹಾ ಸಾಮಗ್ರಿಗಳಾಗಿವೆ.. ಆದರೆ 
ದುರ್ದೈವದ ಬ್‌ ಐತಿಹಾಸಿಕ ಸಾಮಗ್ರಿಗಳಿ 


೨೦೧ 


ಗೆಲ್ಲ ಸರಿಯಾದ ರಕ್ಷಣೆ ದೊರೆತಿಲ್ಲ. ಜಿಲ್ಲೆಯ ಸಮಗ್ರ, 


ಸುಸಂಬದ್ಧ ಮತ್ತು ಸುದೀರ್ಥವಾದ ಇತಿಹಾಸವನ್ನು 
ಬರೆಯುವ ಕಾರ್ಯ ಇನ್ನೂ ಆಗಿಲ್ಲವೆಂದೇ ಹೇಳಬೇಕು. 


ಕಾರವಾರ ಜಿಲ್ಲೆಯಲ್ಲಿ ಬೆಳಕಿಗೆ ಬಂದ ಒಟ್ಟು 
ಶಾಸನಗಳ ಸಂಖ್ಯೆ ೪೦೦. ಅವುಗಳಲ್ಲಿ ಶಿರಸಿ ತಾಲೂಕಿ 
ನಲ್ಲಿಯ ಶಾಸನಗಳ ಸಂಖ್ಯೆ ೧೪೦ ಎಂದು ಡಾ|| ಆರ್‌. 
ಎನ್‌. ಗುರವ ಹೇಳಿದ್ದಾರೆ.5 ಆದರೆ ೧೯೮೫ ರಲ್ಲಿ 
ಪ್ರಕಟವಾದ “ಉತ್ತರಕನ್ನಡ ಜಿಲ್ಲೆಯ ಗೆಜೆಟಿಯರ್‌'6 
ನಲ್ಲಿ, ಜಿಲ್ಲೆಯ ಒಟ್ಟು ಶಾಸನಗಳ ಸಂಖ್ಯೆ ೫೦೦ ಎಂದು 
ನಮೂದಿಸ ಸಲಾಗಿದೆ. ಇವುಗಳಲ್ಲಿ ಬಹಳಷ್ಟು ಶಾಸನ 
ಗಳನ್ನು ಪ್ರಧಾನ ಶಾಸನವಿದ್ಯಾ ಪಂಡಿತರ ಕಚೇರಿಯವರು 
ಹಾಗೂ ಕರ್ನಾಟಕದ ವಿಶ್ವವಿದ್ಯಾಲಯದ ವಿದ್ವಾಂಸರು 
ನಕಲು ಮಾಡಿಕೊಂಡಿದ್ದಾರೆ. "ದಕ್ಷಿಣಭಾರತದ ಶಾಸನ 
ಗಳು' ಎಂಬ ಹೊತ್ತಿಗೆಯಲ್ಲಿ, ಶಿರಸಿ. ತಾಲೂಕಿಗೆ 
ಸಂಬಂಧಿಸಿದ ಸುಮಾರು ೩೦ ಶಾಸನಗಳನ್ನು ನಮೂದಿಸ 
ಲಾಗಿದೆ. ತಾಲೂಕಿನಲ್ಲಿ ದೊರೆಯುವ ಕೆಲವು ಶಾಸನ 
` ಗಳು ಶಕವರ್ಷ, ಸಂವತ್ಸರ, ಮಾಸ, ಪಕ್ಷ, ತಿಥಿ, ವಾರ, 
ಯಾರಿಂದ ಯಾರಿಗೆ ಭೂದಾನ, ಭೂದಾನದ ಕಾರಣ, 
ಭೂಮಿಯ ವಿವರ ಮತ್ತು ಅಪರೋಕ್ಷವಾಗಿ ಇನ್ನೂ 
ಎಷ್ಟೋ ವಿಷಯಗಳನ್ನು ನಿರ್ದಿಷ್ಟವಾಗಿ ಅರಹುತ್ತವೆ. 
ರಾಜಕೀಯ, ಆರ್ಥಿಕ, ಸಾಮಾಜಿಕ ಮತ್ತು ಧಾರ್ಮಿಕ 
ವಿಷಯಗಳನ್ನ ರಿಯಲು ಶಾಸನಗಳು ಬಹಳೇ ಉಪಕಾರಿ. 

ಪ್ರಾಚೀನ ಹಾಗೂ ಮಧ್ಯಯುಗೀನ ಕಾಲದ ಕಲೆ, 
ಶಿಲ್ಪವಿನ್ಯಾಸ. ಧರ್ಮ ಮುಂತಾದ ವಿಷಯಗಳನ್ನರಿ 
ಯಲು, ತಾಲೂಕಿನ ವಿವಿಧ ಭಾಗಗಳಲ್ಲಿಯ ದೇವಾಲಯ 
ಗಳು, ಕೋಟೆಯ ಅವಶೇಷಗಳು, ಕೆರೆ ಮತ್ತು ಹೊಂಡ 
ಗಳು ಪ್ರಯೋಜನಕಾರಿಯಾಗಿವೆ. ಕೆಲವು ವರ್ಷಗಳ 
ಹಿಂದೆ, ಡಾ| ಎಂ. ಶೇಷಾದ್ರಿಯವರು ಡಾ| ಎ, ವಿ. 
ನರಸಿಂಹಮೂರ್ತಿಯವರೊಂದಿಗೆ ಬನವಾಸಿಯಲ್ಲಿ ಭೂ 
ಶೋಧನೆ (ಉತ್ಪನನ) ಮಾಡಿ, ಇಟ್ಟಿಗೆಯಲ್ಲಿ ನಿರ್ಮಿಸಿದ 


ಕಾರವಾರ ಜಿಲ್ಲೆ ಯ ಶಾಸನಗಳು 


ಪ್ರಧಾನ ಸಂ, 


ಸ್ಪ ಡಾ। ಸೂರ್ಯನಾಥ ಕಾಮತ್ತ್‌ 


ಧಾರವಾಡ, ೧೯೭೫, 


ಶಾತವಾಹನರ ಕಾಲಕ್ಕೆ ಸೇರಿದ ಬೌದ್ಧ ಅವಶೇಷಗಳನ್ನು 
ಬೆಳಕಿಗೆ ತಂದಿದ್ದಾರೆ. ಶ್ರೀ ಮಧುಕೇಶ್ವರ, ಶ್ರೀ ಪಾರ್ವತಿ, 
ಶ್ರೀ ಗಣಪತಿ, ಶ್ರೀ ನರಸಿಂಹ, ರದ್ರಪಾಡ, ಆದಿ ಮಧು 
ಕ್ಷೇಶ್ವರ, ಬಸವಲಿಂಗೇಶ್ವರ, ಜೈನ ಬಸದಿ ಮುಂತಾದವು 
ಗಳು ಬನವಾಸಿಯಲ್ಲಿಯ ಐತಿಹಾಸಿಕ ಕುರುಹುಗಳು. 


ಬನವಾಸಿಯ ಕದಂಬರ ಹೊರತಾಗಿ, ಈಗಿನ ಶಿರಸಿ 
ತಾಲೂಕಿನ ಹ ಸು. ಕ್ರಿ.ಶ. ೧೪೦೦ ರಿಂದ 
ಆಳಿದವರೆಂದರೆ ಸುಧಾಪುರವೆಂದು 
ಕರೆಯಲ್ಪಟ್ಟ ಬಾವಿ ಗಜು ನಾಯಕರು. ಸುಧಾ 
ತ್ರದ ಸ್ನವಾದಿರಾಜಮಠ, ಸ್ವಃ 
೦ದ ಮೌಳೀಶ್ವರ ವ ಮತ್ತು ಶ್ರೀ ಲಕ್ಷ್ಮೀ 
ಗಳು), ಕೃಷ್ಣ, ಹನುಮಂತ, ಜಹಿ: 
ಶಂಕರನಾರಾಯಣ ದೇವಾಲಯಗಳು, 
ಗದ್ದಿಗೆಯ ಮಠ. ಜೈನರ ಬಸದಿ, ಆಸು. ಹುಿಜ 
ಗುಣಿಯ ಸಮು ದೇವಾಲಯ ಮುಂತಾದವುಗಳು 
ಕೇವಲ ಧಾರ್ಮಿಕ ಕೇಂದ್ರಗಳಾಗಿರದೆ ಶಿಲ್ಪಕಲೆಯ ಆಕರ 
ಗಳೂ ಆಗಿವೆ. 


ಶಿರಸಿ ನಗರದಲ್ಲಿಯ ಶ್ರೀ ಶಂಕರ ಹಾಗೂ ಶ್ರೀ 
ಮಹಾಗಣಪತಿ ಗುಡಿಗಳು ಅತ್ಯಂತ ಪ್ರಾಚೀನವಾದವು 


ಗಳು. ಶ್ರೀ ಮಾರಿಕಾಂಬೆ. ವೀರಭದ್ರ, ಈಶ್ವರ ಹಾಗೂ 


ಬಸ್ತಿಗಲ್ಲಿಯ ಪಾರ್ಶ್ವನಾಥ ಮಧ್ಯಕಾಲಕ್ಕೆ ಸೇರಿದವುಗಳು. 
ಅರ್ವಾಚೀನ ಕಾಲದ ಮಂದಿರಗಳೆಂದರೆ, ವೆಂಕಟರಮಣ 


ದೇವಾಲಯ, ವಿಷ್ಣು ದೇವಾಲಯ, ಗೋಪ ಇಲಕೃಷ್ಣ 
ಮಂದಿರ, ಈಶ್ವರ ದೇವಾಲಯ, ಚನ್ನಪಟ್ಟಣ ದಲ್ಲಿಯ 
ಮಾರುತಿ ಗುಡಿ. ದತ್ತಾತ್ರೇಯ ಮಂದಿರ. ನೀಲೇಕಣಿಯ 
ಸುಬ್ರಹ್ಮಣ್ಯ ಮಾಜಾ ಹ 1 ವಿಠೋಬ 
ಐ ರಾಮ ಮಂದಿರ, 
ಮತ, ತ ಮಾರಿಕಾಂಬಾ ದೇವ 

ತ್ರೆ ಹಳೆಯ ಸ್ಥ ಸ್ಲಳದಲ್ಲಿ ಹೊಸದಾಗಿ 
ನಿರ್ಮಿಸಲ್ಪಟ್ಟ ಈಶ್ವರ ದೇವಾಲಯ, ರಾಯರ ಪೇಟೆ 


ಪು. ೫.೬ 


ಪ್ರಂ00೧ 


500/3 1110187 1150110110138, ೫01, 20€, 1956, 7೫08. 1, 41, 88, 108, 227, 229 - 231 


233, 236, 241, 249, 251, 


೨೦೨ 


253 - 256, 291, 357, 367, 389, 392-400 


ಇತಿಹಾಸ ದರ್ಶನ 


2 


ವರಿದಷ ಕೋಟೆಯ ಅವಶೇಷಗಳು ಇಂದಿಗೂ ಇವೆ. ಅದ 
ರಂತೆ, ಬನವಾಸಿಯ ಸಮೀಪವಿರುವ ಗುಡ್ಡಾಪುರದ ಕೆರೆ, 
ಸೋದೆಯ ವಾದಿರಾಜ ಮಠದ ಹತ್ತಿರವಿರುವ ಕೆರೆ, ಇಸ 
ಳೂರಿನ ಕೆರೆ, ಶಿರಸಿ ನಗರದಲ್ಲಿಯ ಶಂಕರ ಹೊಂಡ, 
ದೇವಿಕೆರೆ, ಕೋಟಿಕೆರೆ, ಮುಸುಕಿನ ಬಾವಿ ಹಾಗೂ ಬನ 
ವಾಸಿಯಲ್ಲಿ ಹರಿಯುವ ವರದಾ ಮತ್ತು ಸ್ವಾದಿಯಲ್ಲಿ 
ಹರಿಯುವ ಶಾಲ್ಮಲಾ ನದಿಗಳಿಗೆಲ್ಲ ಐತಿಹಾಸಿಕ ವೈಶಿಷ್ಟ 
ಎದೆ. 


ಡಿ 


ಾಣ್ಯಗಳು ; ಬೆಳ್ಳಿ, ಪೊಟಿನ್‌ ಮತ್ತು ಸೀಸದ 
ನಾಣ್ಯಗಳು ಬನವಾಸಿ ಹಾಗೂ ಹುಲೇಕಲ್‌ನಲ್ಲಿ ದೊರೆ 
ತಿವೆ, ಶಾತವಾಹನ, ಚುಟು ಹಾಗೂ ರೋಮನ್‌ರ 
ನಾಣ್ಯಗಳು ಪ್ರಧಾನವಾದವುಗಳು, ಲಿಸಿತಿಸ್‌*, ಡೆಮೆ 
ಯಸ್‌, ಟೊಲೆಮಿ ಮತ್ತು ಅಗಥೊಕ್ಲಿಯಸ್‌ ಚಕ್ರವ 
ಗಳ ನಾಣ್ಯಗಳು ಹುಲೇಕಲ್‌ನಲ್ಲಿ ದೊರಕಿವೆ.8 


ಇ ವಷ್ಯ ತತ ಡ್‌ಗರಕಿ ,ೂ ಜ್‌ ವಾಸ ಇೊತೆ ಲಾತ. 
ಅಭಾರಿ ಗ್ರಂಥಗಳ ನ ಆ ಬ್‌ ಮಹಾಶಯರ 
ಲ್ರ 


“೬ 11150025 01 3115070, 1. ೯. ₹106 ಅವರ 
“12111851165 ೦1? (110 80277050 12181100 ೦8 (36 
“3011081 ೫68100110/',10 ಹಾಗೂ ೧೮೩೦ ರಿಂದ 
೧೮೪೦ ರ ಅವಧಿಯಲ್ಲಿ ಸರ್‌ ವಾಲ್ಬರ್‌ ಏಲಿಯಟ್‌ 


ಅವರು ಸಂಗ್ರಹಿಸಿ ಭಾಷಾಂತರಿಸಿದ ಬನವಾಸಿಯಲ್ಲಿಯ 
ಶಾಸನಗಳು,11 ಡಾ| ಫ್ರಾನ್ಸಿಸ್‌ ಬುಕಾನನ್‌ ಅವರ 
100776) 1170088 1116 710803670೧ 7805 ೦8 
೫ಓ8721೩',12 1883 ರ “108/718/೩ ೮೩7611606£,' ಡಾಟ 
ಜಿ. ಎಂ. ಮೋರೇಸ್‌ ಅವರ ೧೯೩೧ರಲ್ಲಿ ಪ್ರಕಟವಾದ 
"6. 80807810] ', ೧೯೮೫ ರಲ್ಲಿ ಪ್ರಕಟವಾದ 
“111088೩ 8ಣಗಗ೩0೩ 8216100  ೩7೦॥(೦೦£', 
ಮುಂತಾದವುಗಳು... ಉಪಯುಕ್ತ ಗ್ರಂಥಗಳೆನಿಸಿವೆ, 
ಎಸ್‌. ಸಿಲ್ವಾ ಅವರ “ಕಾರವಾರ ಜಿಲ್ಲಾದರ್ಶನ'ವು 
ಶಿರಸಿ ತಾಲೂಕಿನ ಲಘು ಪರಿಚಯವನ್ನು ಮಾಡಿಕೊಡು. 
ತ್ತದೆ. ಪ್ರಾ ಲಿಂಗೇಶ್‌ ಶರ್ಮಾ ಮತ್ತು ಪ್ರಾ॥ ಬ. 
ಎಚ್‌. ಶ್ರೀಧರವರು ಬರೆದ "ಬನವಾಸಿಯ ಕದಂಬರು' 
ಮತ್ತು ಡಾ| ಬಿ. ಆರ್‌. ಗೋಪಾಲ್‌ ಅವರ “ಬನವಾಸಿ 
_-ಕದಂಬರು' ಮತ್ತು "ಲಿ೦₹008 ೦7 5೩೮೩/730೩ 11150- 
10೬10115, 3701, 1' ಓದುಗರಿಗೆ ಲಭ್ಯವಾಗಿವೆ. 
ಕದಂಬರಿಗೆ ಸಂಬಂಧಿಸಿದ ಪ್ರಕಟಿತ ಹಾಗೂ ಅಪ್ರಕಟಿತ 
ಅನೇಕ ಶಾಸನಗಳ ನಕಲುಗಳನ್ನು ಶ್ರೀ ರಾ. ಭಾ. ಹಾಸ 
ಣಗಿಯವರು ಸಂಗ್ರಹಿಸಿದ್ದಾರೆ. ೧೯೮೩ರ ಫೆಬ್ರುವರಿ 
ತಿಂಗಳಲ್ಲಿ ಬನವಾಸಿಯಲ್ಲಿ ಜರುಗಿದ, ಕದಂಬರನ್ನು ಕಾರಿತು 
ನಡೆದ ವಿದ್ವತ್‌ ಸಭೆಯಲ್ಲಿ ಡಾ| ಜಿ, ಎಂ. ಮೋರೇಸ್‌. 
ಡಾ| ಕೆ.ವಿ. ಸೌಂದರರಾಜನ್‌. ಡಾ|| ಜಿ.ಎಸ್‌. ದೀಕ್ಷಿತ್‌. 
ಡಾ|| ಕೆ. ವಿ. ರಮೇಶ್‌, ಡಾ| ಬಿ. ಆರ್‌. ಗೋಪಾಲ್‌, 
ಡಾ|| ಶ್ರೀನಿವಾಸ ರಿತ್ತಿ, ಡಾ| ಸೂರ್ಯನಾಥ ಕಾಮತ್‌. 
ಡಾ| ಬಿ.ಎಸ್‌. ಶಾಸ್ತ್ರಿ, ಡಾ| ಎ. ಸುಂದರ, ಡಾ| ಎ. 
ವಿ. ನರಸಿಂಹಮೂರ್ಶಿ, ಡಾ| ರಘುನಾಥ ಭಟ್ಟ 
ಡಾ| ವಸಂತ ಮಾಧವ, ಶ್ರೀ ಕೆ. ಅಭಿಶಂಕರ, ಶ್ರೀ 
ವೆಂಕಟೇಶ, ಶ್ರೀಮತಿ ಶಾಲಿನಿ ಭಟ್ಟ ಮೊದಲಾದವರು. 
ಸಾದರಪಡಿಸಿದ ಸಂಶೋಧನಾತ್ಮಕ ಲೇಖನಗಳು ಕದಂಬ 
ಮನೆತನಗಳ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುವಲ್ಲಿ ಯಶಸ್ವಿ. 


8. .60120೩1 ಔ೦008( ೦8 1101811 80188011, 1939 - 40 £0 1942 -:43 


9 ಮೂರು ಸಂಪುಟಗಳು ಬೆಂಗಳೂರು, ೧೮೭೬ 


10 8011081 ೩7610(008, ಸಲುವಾಗಿ ಬರೆದಿದ್ದು. 


1882 


11 ೮೩೫61166710 036 801028] 71೮5160101, ೫01 ೫೪೫, 7೩ 11, 158೯7೩7೩ ೮0167110011 


(2011781 77೮66, 7010087, 1883, ॥. 75 
12 ಕ್ರಿ.ಶ. ೧೮೦೦-೧೮೦೦ ರಲ್ಲಿ ಬುಕಾನನ್‌ನು ಈಗಿನ ಉತ್ತರಕನ್ನಡ ಜಿಲ್ಲೆಯಲ್ಲಿ ಪ್ರವಾಸ ಕೈಗೊಂಡು ವೃತ್ತಾಂತವನ 
ಣೌ ೧೧೨ ೧೨ ಲ್ರ ಲಿ 


ಗ್ರಂಥದಲ್ಲಿ ಪ್ರಚುರಪಡಿಸಿದ್ದಾನೆ. 
ಲಾ ಗ 


ಇತಿಹಾಸ ದರ್ಶನ 


ಯಾಗಿವೆ, ಪ್ರಾ ಸ. ಸ. ಮಾಳವಾಡರವರ `ಸ್ವಾದಿ 
ಹಕು ಮನೆತನ', ತದ್ದಲಸೆ ವಿಫ್ನೇಶ್ವರ ಶರ್ಮಾ ಅವರ 

ಶ್ರೀ ಸ್ವರ್ನವಲ್ಲೀ ದರ್ಶನ”, ಕೇರಿಮನೆ ಗೋಪಾಲಕೃಷ್ಣ 
ಹೆಗಡೆಯವರ “ಶ್ರೀ ಸ್ವರ್ನವಲ್ಲೀ ಪ್ರಕಾಶ' ಮೊದಲಾದ 
ವುಗಳು ಪೂರಕ ಗ್ರಂಥಗಳು. ಶಿರಸಿಗೆ ಸಂಬಂಧಿಸಿದ 
ಹಲವಾರು ವಿಷಯಗಳನ್ನು ಕುರಿತು ಲೇಖನಗಳನ್ನೊಳ 
ಗೊಂಡ “ಶಿರಸಿ ನಗರಸಭೆ ಶತಮಾನೋತ್ಸವ ಸಂಚಿಕೆ' 
(ಸಂ, ಪ್ರಾ ಜಿ. ಎಚ್‌. ಶ್ರೀಧರ) ಮತ್ತು “ಶಿರಸಿ 
ತಾಲೂಕಾ ದರ್ಪಣ' (ಸಂ, ಡಾ| ಎ. ಕ್ಕೆ ಶಾಸ್ತ್ರಿ), 
ಇವು ಅನೇಕ ದೃಷ್ಟಿಯಿಂದ ಮಹತ್ವವೆನಿಸಿವೆ. ೧೯೮೬ 
ರಲ್ಲಿ ಕನ್ನಡ ಸಾಹಿತ್ಯ ಪ ಪರಿಷತ್ತು ಪ್ರಕಟಿಸಿರುವ ಶ್ರೀ ಟಿ.ಕೆ. 
ಮಹಮೂದ್‌ ಅವರು ಸಂಪಾದಿಸಿರುವ “ಉತ್ತರಕನ್ನಡ 
ದರ್ಶನ'ವೂ ಈ ದಿಸೆಯಲ್ಲಿ ಉತ್ತಮ ಆಕರ ಗ್ರಂಥಗಳ 
ಲ್ಲೊಂದೆನಿಸಿದೆ. 


ಶೃಂಗೇರಿ ಮಠದ ಕಡತಗಳಲ್ಲಿ ಮತ್ತು ಇನ್ನಿತರ 
ದಾಖಲೆಗಳಲ್ಲಿ, ಸ್ವರ್ಣವಲ್ಲಿ, ಸೋದೆ ಹೈಗರ ಮಠ. 
“-ಬನವಸೆ, ಮಂಜಗುಣಿ, ಗೋಕರ್ಣ ಮತ್ತು ನೆಲೆ ಮಾವು 


ಮಠಗಳನ್ನು ಉಲ್ಲೇಖಿಸಲಾಗಿದೆ. 13 


ಫ್ರಾಯರ್‌, ಹ್ಯಾಮಿಲ್ಬನ್‌, ಕ್ಯಾಂಬೆಲ್‌, ಡಾನ್‌ 


ವರ್ಸ್‌ ಮತ್ತು ಬುಕಾನನ್‌14 ಅವರ ವೃತ್ತಾಂತಗಳು 
ಸ್ವಾದಿ ರಾಜ್ಯದ ಇತಿಹಾಸವನ್ನು ಬೆಳಕಿಗೆ ತಂದಿವೆ. 
*ಶಿವಚರಿತ್ರ ಸಾಹಿತ್ಯ'ದಲ್ಲಿ ಪ್ರಕಟವಾದ ೯ ಮರಾಠಿ 


13 ೫. 4. 1ಓ 50856) : 


ದಾಖಲೆಗಳಿಂದ, ಸ್ವಾದಿಯ ಅರಸರು ೧೭ನೇ ಶತಮಾನ 
ದಲ್ಲಿ ಮರಾಠರೊಂದಿಗೆ ಇರಿಸಿಕೊಂಡ ಸಂಬಂಧವನ್ನರಿಯ 
ಬಹುದಾಗಿದೆ... ಕನ್ನಡದ ಐತಿಹಾಸಿಕ ಕಾವ್ಯಗಳಾದ 
“ಕೆಳದಿನೃಪ ವಿಜಯ' ಮತ್ತು "“ಬೀಳಗಿಯ ಅರಸರ 
ವಂಶಾವಳಿ', ಇವುಗಳಲ್ಲಿ ಸ್ವಾದಿಯ ಅರಸರ ಉಲ್ಲೇಖ 
ವಿದೆ. ಸ್ವಾದಿಯ ಜೈನ ಮಠದ ತಾಮ್ರಶಾಸನಗಳನ್ನು 
ಕುರಿತು “ಜಯ ಕರ್ನಾಟಕ' ಪತ್ರಿಕೆಯಲ್ಲಿ ವಿವರಿಸ 
ಲಾಗಿದೆ. . ಮೆಕೆನ್‌ಜೀ15 ಸಂಗ್ರಹದಲ್ಲಿಯ “ಬನವಶಿ 
ಸ್ಥಳದ ಕೈಫಿಯತು' ಮತ್ತು "ಶಿರಶಿ ಕೈಫಿಯತು' ಗಳು 
ಬನವಾಸಿ. ಮತ್ತು ಶಿರಸಿಯ ಬಗ್ಗೆ ಮಾಹಿತಿ ನೀಡುತ್ತವೆ. 
ಮೇಲ್ಕಾಣಿಸಿದ ಐತಿಹಾಸಿಕ ಆಕರಗಳ ಸಹಾಯ 
ದಿಂದ, ಈಗಿನ. ಶಿರಸಿ ತಾಲೂಕು ಪ್ರಾಚೀನ ಕಾಲದಿಂದ 
ಇಲ್ಲಿಯವರೆಗೆ ನಡೆದು ಬಂದ ದಾರಿಯನ್ನು ಗುರುತಿಸ 
ಬಹುದಾಗಿದೆ. ಶಿರಸಿ ತಾಲೂಕಿನ ಅಥವಾ ಜಿಲ್ಲೆಯ 
ದುರ್ದೈವವೋ ಎಂಬಂತೆ, ಇಲ್ಲಿಯ ಪುರಾತನ ವೈಶಿಷ್ಟ | 
ಪೂರ್ಣವಾದ ಅವಶೇಷಗಳನ್ನೆಲ್ಲ ಸರಿಯಾಗಿ ಕಾಪಾಡಿ 
ಕೊಂಡು ಬರುವ ಪ್ರಯತ್ನವು ಅಪೇಕ್ಷಿಸಿದಷ್ಟು. ಆಗಿಲ್ಲ. 
ಮಲೆನಾಡ ಪ್ರದೇಶವಾಗಿದ್ದರಿಂದ ಬಿಸಿಲು "ಮಳೆಗಳಿಂ 
ದಾಗಿ ಐತಿಹಾಸಿಕ ಸಾಮಗ್ರಿಗಳೆಲ್ಲ ತ್ವರಿಶವಾಗಿ ನಶಿಸ 
ಅವಶೇಷಗಳೆಲ್ಲ ನಶಿಸುವ ಮುನ್ನ ತಾಲೂ 


` ಕಿನ ಹಾಗೂ ಜಿಲ್ಲೆಯ ಸಮಗ್ರ ಇತಿಹಾಸವನ್ನು ಪುನಃ 


ರಚಿಸಲು ವಿದ್ವಾ 0ಸರಿಗೆ ಅನುವು ಮಾಡಿಕೊಡಬೇಕಾಗಿದೆ, 


1). ೮೦೫೦1 ೦8 (76 00861188 ೦8 (10 "5 1113801 - 11೩(0೩', (ಟ0- 


01101151166, 108೯17೩೩1೩ 51800 ಡಿ.೦81705, 1974 
17). ೮೩೬1೦80೮ ೦1 (16 108117380೩ 70೦೦೮5 11 1016 ೯೦011೪05 0೦7 
1136 5118071 118118' (00000157166), 108177೩181೩ 51816 


೦11105 
14. ಬಂಕಾನನ್‌ನ ಅಭಿಪ್ರಾಯದಲ್ಲಿ *ಸೆರ್ಸಿ' ಒಂದು ಸಣ್ಣ ಹಳ್ಳಿ. ಆದರೆ ಅದು ಸೊಂದಾವ 


ತಹಶೀಲಾ ರನಿರುವ ಸ್ಲಳ. 
೧ ಟು 


೧೮೫೯ ರಲ್ಲಿ ತಾಲೂಕಿನ ಹೆಸರನ್ನು "ಸಿರ್ಕಿ' ಯಾಗಿ ಬದಲಾಯಿಸಲಾಯಿಶು. 


15 ಕರ್ನಲ್‌ ಮೆಕೆನ್‌ಜೀ (೧೭೫೩-೧೮೨0) ಭಾರತದ ಪ ದ್‌ ಪ್ರಥಮ 
ಪುನರ್ರಚನೆಗೆ ಸಹಾಯಕವಾಗಬಲ್ಲ ಅನೇಕ ದಾಖಲೆಗಳ: 


ಲಂಡನ್ನಿನ ಆಫಿಸ್‌ ಗ್ರಂಥಾಲಯ ಸೇರಿತು. 
` ಹೋಯಿತು. 


ಸರ್ವೆಯರ್‌ ಜನರಲ್‌ ಆಗಿದ್ದನು. ಭಾರತದ ಚರಿತ್ರೆಯ 


ನ್ತು ಆತ ಸಂಗ್ರದಿಸಿದ್ದನ ,. ಮೆಕೆನ್‌ಜೀ ಸಂಗ್ರಹದ ಬಹುಭಾಗ 
ಸ ಕೆಲವು ಭಾಗ ಕಲಕತ್ತಾದ ಇ 


ಇಂಪೀರಿಯಲ್‌ ಗ್ರಂಥಭಂಡಾರಕೆ ಗೆ 


ಇತಿಹಾಸ ದರ್ಶನ 


